ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1754 (2036) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಹೆಚ್‌.ಎಂ. ರಮೇಶ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ವಿಷಯ : ಮೀನುಗಾರಿಕೆ ಇಲಾಖೆಯ ವಿಸ್ತರಣೆ ಕಾರ್ಯಕ್ರಮಗಳ ಅನುಷ್ಠಾನ 
(ಅ) ಕಳೆದ 3 ವರ್ಷಗಳಲ್ಲಿ ಇಲಾಖಾವತಿಯಿಂದ ವಿವಿಧ ಯೋಜನೆಯಡಿ ಕೈಗೊಂಡ 


ವಿಸ್ತರಣಾ ಜಟುವಟಿಕೆಗಳು, ಬಿಡುಗಡೆಯಾದ ಅನುದಾನ, ವೆಚ್ಚವಾದ 
ಅನುದಾನವೆಷ್ಟು; (ತಾಲ್ಲೂಕುವಾರು, ಕಾರ್ಯಕ್ರಮವಾರು ವಿವರ ನೀಡುವುದು) 


(ಆ) ತರಬೇತಿ ಕಾರ್ಯಕ್ರಮ ವೀಡಲಾದ ರೈತರು/ಮೀೀನುಗಾರರುಗಳೆಷ್ಟು; (ರೈತರ 
ಹೆಸರು, ವಿಳಾಸದೊಂದಿಗೆ ಮಾಹಿತಿ ನೀಡುವುದು) 


(ಇ) ಇಲಾಖೆಯಿಂದ ಪ್ರವಾಸ ಕಾರ್ಯಕ್ರಮಗಳನ್ನು ಹಮ್ಮಿಹೊಳ್ಳಲಾಗಿದೆಯೇ; 
(ವಿವರವಾದ ಮಾಯಿತಿ ನೀಡುವುದು) 


(ಈ) ತರಬೇತಿ/ಪ್ರವಾಸ ಕಾರ್ಯಕ್ರಮದ ನಂತರ ಆದ ಅಭಿವೃದ್ದಿಗಳೇನು? 
(ತಾಲ್ಲೂಕುವಾರು ವಿವರ ನೀಡುವುದು) 


